KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 





ಸಂಪುಟ ೧೪೪ 








ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೭, ೨೦೦೯ (ಭಾದ್ರಪದ ೫, ಶಕ ವರ್ಷ ೧೯೩೧) ಸಂಚಿಕೆ ೩೫ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆ೦ಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಛೇರಿ, ಜಿಲ್ಲಾ ಪಂಚಾಯತ್‌, ವಿಜಾಪುರ 
ವಿಷಯ: ಇಂಡಿ ತಾಲ್ಲೂಕಿನ ಬಬಲಾದ ಪಂಚಾಯತಿಯನ್ನು ಸೂಪರ್‌ ಸೀಡ್‌ ಮಾಡುವ ಕುರಿತು. 


ಉಲ್ಲೇಖ: J 


SASSY ಉದ್ದು 


10. 


11, 


12. 


ಇಂಡಿ ತಾಲ್ಲೂಕಿನ ಬಬಲಾದ ಗ್ರಾಪಂ.ಯ 8 ಜನ ಸದಸ್ಯರು ಸಲ್ಲಿಸಿದ ಮನವಿಗಳು 
ದಿನಾಂಕ:16.10.07, 15.11.07, 2.1.2008, 1.10.2008. 

ಶ್ರೀ ಬಸವರಾಜ.ಮ.ಇಂಡಿ ಸದಸ್ಯರು ಗ್ರಾ.ಪಂ.ಬಬಲಾದ ತಾ:ಇಂಡಿ ಇವರು ಸಲ್ಲಿಸಿದ ಮನವಿಗಳು 
ದಿನಾಂಕ: 26.12.2007, 4.1.2008, 1.2.2008, 4.3.2008. 

ಕಾರ್ಯದರ್ಶಿ ಗ್ರಾ.ಪಂ.ಬಬಲಾದ ತಾ:ಇಂಡಿ ಇವರು ಬರಕೊಂಡ ಪತ್ರಗಳು ದಿನಾಂಕ:19.11.07, 
27.11.07, 17.10.2008. 

ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲ್ಲೂಕಾ ಪಂಚಾಯತ್‌, ವಿಜಾಪುರ ಇವರ ಪತ್ರಗಳು 
ದಿನಾಂಕ:18.12.07, 21.6.08, 1.10.2008. 

ಈ ಕಾರ್ಯಾಲಯದ ಪತ್ರ ಸಮಸಂಖ್ಯೆ ದಿನಾಂಕ:3.5.2008. 

ಬಬಲಾದ ಗ್ರಾ.ಪಂ.ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರು ಸಲ್ಲಿಸಿದ ದೂರು ಅರ್ಜಿ ದಿನಾಂಕ:1.6.08. 
ಉಪ ಕಾರ್ಯದರ್ಶಿಗಳು, ಜಿಪಂ ವಿಜಾಪೂರ ಇವರ ವರದಿ ದಿನಾಂಕ:13.6.2008. 

ಈ ಕಾರ್ಯಾಲಯದಿಂದ ಸರ್ಕಾರಕ್ಕೆ ಬರೆದ ಪತ್ರ ಸಮಸಂಖ್ಯೆ ದಿನಾಂಕ:11.7.08, 4.10.08, 4.11.08, 
26.12.08, 1.1.09, 8.2.09. 

ಸರ್ಕಾರದ ಪತ್ರ ಸಂಖ್ಯೆಗ್ರಾಅಪ:5:ಗ್ರಾಪಂಅ:2008 ದಿನಾಂಕ: 19.3.2009. 

ಕ.ಪಂ.ರಾ.ಅಧಿನಿಯಮ 1993ರ ಪ್ರಕರಣ 268 (3) ರಡಿ ಬಬಲಾದ ಗ್ರಾ.ಪಂ.ಅಧ್ಯಕ್ಷ ಮತ್ತು 
ಕಾರ್ಯದರ್ಶಿ ಇವರಿಗೆ ನೀಡಿದ ಕಾರಣ ಕೇಳುವ ನೋಟೀಸು ಸಮಸಂಖ್ಯೆ ದಿನಾಂಕ:29.04.2009. 
ದಿನಾಂಕ:29.05.2009 ರಂದು ಜರುಗಿದ ಜಿಲ್ಲಾ ಪಂಚಾಯತದ 13ನೇ ಸಾಮಾನ್ಯ ಸಭೆಯ ಖಂಡಿಕೆ 
22ರ ಪ್ರಕಾರ ತೆಗೆದುಕೊಂಡ ತೀರ್ಮಾನ. 

ಕರ್ನಾಟಕ ಪಂ.ರಾ.ಅಧಿನಿಯಮ 1993 ಪ್ರಕರಣ 268 (1 


(೯೧೭) 


೯೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ -೬ 
ಪ್ರಸ್ತಾವನೆ: 

ಸರ್ಕಾರದ ಅಧಿಸೂಚನೆಯಂತೆ ಇಂಡಿ ತಾಲ್ಲೂಕಿನ ಬಬಲಾದ ಗ್ರಾಮ ಪಂಚಾಯತಿಯಲ್ಲಿ 2ನೇ ಅವಧಿಗಾಗಿ 
ದಿನಾಂಕ: 26.09.2007 ರಂದು ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ಜರುಗಿ, ಶ್ರೀ ಮಹಾಂತೇಶ.ಮಾ.ಬಿರಾದಾರ ಇವರು 
ಆಯ್ಕೆಯಾಗಿರುತ್ತಾರೆ. ಆದರೆ ಶ್ರೀ ಬಸವರಾಜ ಮಲ್ಲಣ್ಣ ಇಂಡಿ ಇತರ 7 ಜನ ಗ್ರಾ.ಪಂ.ಸದಸ್ಕರು ಸೇರಿ, ಉಲ್ಲೇಖ-1ರ ಪ್ರಕಾರ 
ಅರ್ಜಿಗಳನ್ನು ಸಲ್ಲಿಸಿ, ದಿನಾ೦ಕ:26.09.2007 ರಂದು ನಡೆದ ಅಧ್ಯಕ್ಷರ ಆಯ್ಕೆಯಲ್ಲಿ ಮೋಸ, ಅಕ್ರಮ ನಡೆದಿರುತ್ತದೆ. 
ಆದ್ದರಿಂದ ಸದರಿ ಬಬಲಾದ ಗ್ರಾಮ ಪಂಚಾಯತಿಯು ಅಧ್ಯಕ್ಷರಿಗೆ ಯಾವುದೇ ಕಾರ್ಯಕಲಾಪಗಳನ್ನು ಹಾಗೂ ಹಣಕಾಸಿನ 
ವ್ಯವಹಾರಗಳನ್ನು ನಿರ್ವಹಿಸದಂತೆ ಕ್ರಮ ಜರುಗಿಸಲು ಒತ್ತಾಯಿಸಿ, ಗ್ರಾಪಂ.ಸಾಮಾನ್ಯ ಸಭೆ ನಡೆಸಲು ಅಡ್ಡಿಯನ್ನುಂಟು 
ಮಾಡುತ್ತಿದ್ದಾರೆ. ಇದರಿಂದ ಬಬಲಾದ ಗ್ರಾ.ಪಂ.ಯ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ 
ತೊಂದರೆಯಾಗಿರುತ್ತದೆ ಅಂತಾ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕ ಪಂಚಾಯತ್‌ ಇಂಡಿ ಇವರು ಉಲ್ಲೇಖ-4 ರಲ್ಲಿ 
ಕಾಣಿಸಿದ ದಿನಾಂಕ:18.12.2007ರ ಪತ್ರದನ್ವಯ ಈ ಕಾರ್ಯಾಲಯಕ್ಕೆ ವರದಿ ಸಲ್ಲಿಸಿರುತ್ತಾರೆ. 

ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲ್ಲೂಕಾ ಪಂಚಾಯತ್‌, ಇಂಡಿ ಇವರು ವರದಿ ಸಲ್ಲಿಸಿರುವುದಲ್ಲದೇ, 
ಶ್ರೀ ಬಸವರಾಜ.ಮ.ಇಂಡಿ ಸದಸ್ಯರು ಗ್ರಾಪಂ.ಬಬಲಾದ ಇವರೂ ಸಹ, ಉಲ್ಲೇಖ-2 ರಲ್ಲಿ ಕಾಣಿಸಿದಂತೆ ಈ ಕಾರ್ಯಾಲಯಕ್ಕೆ 
ಮತ್ತು ಸರ್ಕಾರಕ್ಕೆ ಪತ್ರಗಳನ್ನು ಬರೆದು, ಬಬಲಾದ ಗ್ರಾ.ಪಂ.ದಲ್ಲಿ 2ನೇ ಅವಧಿಗೆ ಅಧ್ಯಕ್ಷರ ಆಯ್ಕೆಯಾದ 
ದಿನಾ೦ಕ:26.09.2007 ರಿಂದ ಗ್ರಾ.ಪಂ.ದಲ್ಲಿ ಸಾಮಾನ್ಯ ಸಭೆಗಳು ನಡೆದಿರುವುದಿಲ್ಲ. ಸ್ಥಾಯಿ ಸಮಿತಿಗಳನ್ನು ರಚಿಸಿರುವುದಿಲ್ಲ. 
ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರು ಗ್ರಾಪಂ.ಯನ್ನು ತಮ್ಮ ಸ್ವಂತ ಆಸ್ತಿಯಂತೆ ವರ್ತಿಸುತ್ತಿದ್ದಾರೆ. ಹಿಂದಿನ ಅಧ್ಯಕ್ಷರ 
ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಗಳಲ್ಲಿ ತೆಗೆದುಕೊಂಡ ತೀರ್ಮಾನಗಳನ್ನು ಕಾನೂನು ಬಾಹಿರವಾಗಿ ಬದಲಾವಣೆ 
ಮಾಡುತ್ತಿದ್ದಾರೆ. ಅವರಿಗೆ ಬಹುಮತವಿರುವುದಿಲ್ಲ. ಆದ್ದರಿಂದ ಪಂಚಾಯಿತಿಯಲ್ಲಿ ಯಾವುದೇ ಕೆಲಸಗಳು ನಡೆಯಲಾರದಂತೆ 
ಕ್ರಮಕೈಗೊಳ್ಳಲು ವಿನಂತಿಸಿರುತ್ತಾರೆ. 

ಉಲ್ಲೇಖ-1 ಮತ್ತು 2 ರಲ್ಲಿಯ ಮನವಿಗಳು/ಅರ್ಜಿಗಳು ಹಾಗೂ ಉಲ್ಲೇಖ-3 ಮತ್ತು 4 ಗಳಲ್ಲಿ ಕಾಣಿಸಿದ 
ಕಾರ್ಯದರ್ಶಿ ಗ್ರಾ.ಪಂ.ಬಬಲಾದ -ವ- ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲ್ಲೂಕ ಪಂಚಾಯತ್‌ ಇಂಡಿ ಇವರ 
ವರದಿಗಳಲ್ಲಿನ ಅಂಶಗಳ ಬಗ್ಗೆ ತನಿಖೆ ನಡೆಸಲು ತೀರ್ಮಾನಿಸಿ ಸದರ ಬಬಲಾದ ಗ್ರಾ.ಪಂ.ದಲ್ಲಿ ಉದ್ಭವವಾಗಿರುವ ಸಮಸ್ಯೆಗಳ 
ಬಗ್ಗೆ ತನಿಖೆ ನಡೆಸಿ, ಕಂಡುಬಂದ ಅಂಶಗಳ ಬಗ್ಗೆ ವರದಿ ಸಲ್ಲಿಸುವಂತೆ ಉಲ್ಲೇಖ-5ರ ಪ್ರಕಾರ, ಉಪಕಾರ್ಯದರ್ಶಿಗಳು, 
ಜಿಲ್ಲಾ ಪಂಚಾಯತ್‌ ವಿಜಾಪೂರ ಇವರಿಗೆ ನಿರ್ದೇಶಿಸಲಾಗಿತ್ತು. ಈ ಮಧ್ಯೆ ಬಬಲಾದ ಗ್ರಾ.ಪಂ.ವ್ಯಾಪ್ತಿಯಲಿ ಬರುವ ಗ್ರಾಮಗಳ 
ಸಾರ್ವಜನಿಕರೂ ಸಹ ಉಲ್ಲೇಖ-6 ರಲ್ಲಿ ಕಾಣಿಸಿರುವಂತೆ, ಈ ಕಾರ್ಯಾಲಯಕ್ಕೆ ದೂರು ಅರ್ಜಿ ಸಲ್ಲಿಸಿದ್ದು, 
ಗ್ರಾ.ಪಂ.ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ತೊಂದರೆ, ಬೀದಿ ದೀಪಗಳ ತೊಂದರೆ 
ಅತಿಯಾಗಿದ್ದು, ಗ್ರಾಪಂ. ಕಮಿಟಿಯವರಾರೂ ಅದಕ್ಕೆ ಸ್ಪಂದಿಸುತ್ತಿಲ್ಲ. ಯಾವತ್ತೂ ತಮ್ಮ ರಾಜಕೀಯ ತಿಕ್ಕಾಟಗಳಲ್ಲಿಯೇ 
ತೊಡಗಿರುತ್ತಾರೆ. ಗ್ರಾಪಂ. ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಸಾರ್ವಜನಿಕರಿಗೆ ಒದಗಿಸಬೇಕಾದ ಮೂಲಭೂತ 
ಸೌಕರ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರುತ್ತಾರೆ. ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು 
ಕುಂಠಿತಗೊಂಡಿರುತ್ತವೆ, ಸದಸ್ಯರು ಬಡವರ ಬದುಕಿನೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ, ಆದ್ದರಿಂದ ಬಬಲಾದ ಗ್ರಾ.ಪಂ.ಯನ್ನು 
ವಜಾ ಮಾಡಬೇಕೆಂದು ವಿನಂತಿಸಿರುತ್ತಾರೆ. 

ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್‌ ವಿಜಾಪೂರ ಇವರೂ ಸಹ ದಿನಾಂಕ: 5.6.2008 ರಂದು 
ಬಬಲಾದ ಗ್ರಾಪಂ.ಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದ್ದು, ಸದರ ಗ್ರಾ.ಪಂ.ದಲ್ಲಿ 2ನೇ ಅವಧಿಗೆ ಅಧ್ಯಕ್ಷರ ಆಯ್ಕೆಯಾದ 
ದಿನಾಂಕ:26.09.2007ರ ನಂತರ ಪಂಚಾಯಿತಿಯಲ್ಲಿ ಒಂದೂ ಸಾಮಾನ್ಯ ಸಭೆ ಜರುಗಿಲ್ಲ. ಸ್ಥಾಯಿ ಸಮಿತಿಗಳನ್ನು 
ರಚಿಸಿರುವುದಿಲ್ಲ. ಗ್ರಾಮ ಸಭೆ, ವಾರ್ಡ್‌ ಸಭೆ ಜರುಗಿಸಿಲ್ಲ ಅಂತಾ ಉಲ್ಲೇಖ-7 ರ ವರದಿಯಲ್ಲಿ ತಿಳಿಸಿರುತ್ತಾರೆ. ಹೀಗಾಗಿ ಇಂಡಿ 
ತಾಲ್ಲೂಕಿನ ಬಬಲಾದ ಗ್ರಾಮ ಪಂಚಾಯತ್‌ ಕಮಿಟಯವರ ಮೇಲ್ಕಂಡ ಚಟುವಟಿಕೆಗಳ ಬಗ್ಗೆ ಉಲ್ಲೇಖ-8 ರಲ್ಲಿ ಕಾಣಿಸಿದ 
ದಿನಾಂಕ:11.7.2008ರ ಪತ್ರದನ್ವಯ ಸರ್ಕಾರಕ್ಕೆ ವಿವರವಾಗಿ ವರದಿಯನ್ನು ಸಲ್ಲಿಸಲಾಗಿತ್ತು ಆದಾಗ್ಯೂ ಬಬಲಾದ ಗ್ರಾ.ಪಂ. 
ಕಮಿಟಿಯವರು ತಮ್ಮ ರಾಜಕೀಯ ತಿಕ್ಕಾಟಗಳನ್ನು ಮುಂದುವರೆಸಿಕೊಂಡಿದ್ದು. 

1) ಗ್ರಾಮ ಪಂಚಾಯಿತಿಯ 2ನೇ ಅವಧಿಗೆ ಅಧ್ಯಕ್ಷರು ಅಂತಾ ಆಯ್ಕೆಯಾದ ದಿನಾಂಕ: 26.09.2007 ರಿಂದ 
ಈವರೆಗೆ ಅಂದರೆ 20 ತಿಂಗಳುಗಳಿಂದ ಒಂದೂ ಸಾಮಾನ್ಯ ಸಭೆ ಜರುಗಿಸಿರುವುದಿಲ್ಲ ವಾರ್ಡ್‌ ಸಭೆ ಜರುಗಿಸಿಲ್ಲ, ಗ್ರಾಮ ಸಭೆ 
ಜರುಗಿಸಿರುವುದಿಲ್ಲ. ಇದರಿಂದ ಬಬಲಾದ ಗ್ರಾಮ ಪಂಚಾಯತದವರು. ಕರ್ನಾಟಕ ಪಂಚಾಯತ ರಾಜ್‌ ಅಧಿನಿಯಮ 1993ರ 
ಪ್ರಕರಣ 3 ಮತ್ತು 3 (ಎ) ಹಾಗೂ 52 ಗಳನ್ನು ಸಂಪೂರ್ಣವಾಗಿ ಉಲ್ಲಂಫಿಸಿರುತ್ತಾರೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೯೧೯ 





2) ಗ್ರಾಮ ಪಂಚಾಯಿತಿಯಲ್ಲಿ ಸ್ಥಾಯಿ ಸಮಿತಿಗಳನ್ನು ರಚಿಸುವುದು ಕಡ್ಡಾಯವಿದ್ದರೂ 20 ತಿಂಗಳುಗಳು ಗತಿಸಿದರೂ 
ಸ್ಥಾಯಿ ಸಮಿತಿಗಳನ್ನು ರಚಿಸದೇ, ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 4 ನ್ನು 
ಉಲ್ಲಂಘಿಸಿರುತ್ತಾರೆ. 

3) ಗ್ರಾಮ ಪಂಚಾಯಿತಿಯಲ್ಲಿ 2ನೇ ಅವಧಿಗೆ ಅಧ್ಯಕ್ಷ, ಉಪಾಧ್ಯಕ್ಷರ ಆಯ್ಕೆ ಆದ ದಿನಾಂಕ: 26.09.2007 ರಿಂದ 
ಈವರೆಗೆ 20 ತಿಂಗಳು ಗತಿಸಿದರೂ ಯಾವ ಒಂದೂ ಅಭಿವೃದ್ಧಿ ಯೋಜನೆ ಅನುಷ್ಠಾನಗೊಳಿಸಿರುವುದಿಲ್ಲ. ಹಾಗೂ ಮೊದಲನೇ 
ಅವಧಿಯ ಅಧ್ಯಕ್ಷರ ಅವಧಿಯಲ್ಲಿ ವಿವಿಧ ವಸತಿ ಯೋಜನೆಗಳಡಿ ಮನೆ ಮಂಜೂರಾದ ಫಲಾನುಭವಿಗಳಿಗಾಗಿ ಸರ್ಕಾರದಿಂದ 
ಬಂದ ಹಣ ಸಹಾ ಅವರಿಗೆ ಪಾವತಿಸದೇ ಅನಾವಶ್ಯಕವಾಗಿ ತೊಂದರೆಗಳನ್ನು ನೀಡುತ್ತಿದ್ದಾರೆ. 

4) ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಸಾರ್ವಜನಿಕರಿಗೆ ಒದಗಿಸಬೇಕಾದ ಯಾವ ಒಂದೂ 
ಮೂಲಭೂತ ಸೌಕರ್ಯವನ್ನು ಬಒದಗಿಸಿರುವುದಿಲ್ಲ. ಕುಡಿಯುವ ನೀರಿನ ತೊಂದರೆ, ಬೀದಿ ದೀಪಗಳ ತೊಂದರೆ 
ಅತಿಯಾಗಿದ್ದರೂ, ಗ್ರಾಮ ಪಂಚಾಯತ್‌ ಅಧ್ಯಕ್ಷರು. ಉಪಾಧ್ಯಕ್ಷರು -ವ- ಸದಸ್ಯರು ಯಾರೂ ಸ್ಪಂದಿಸುತ್ತಿಲ್ಲ. ಯಾವತ್ತೂ ತಮ್ಮ 
ರಾಜಕೀಯ ತಿಕ್ಕಾಟದಲ್ಲಿ ತೊಡಗಿರುತ್ತಾರೆ. 

5) ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಕೊಳವೆ ಬಾವಿ ನಿರ್ವಹಣೆ ಮತ್ತು ನೀರು ನಿರ್ವಹಣೆ 
ಯೋಜನೆಯಡಿ, ಸನ್‌ 2008-09ನೇ ಸಾಲಿಗೆ ಸರ್ಕಾರದಿಂದ ಬಿಡುಗೆ ಮಾಡಲಾದ ಅನುದಾನ (ಹಣವನ್ನು) ಗ್ರಾ.ಪಂ.ಖಾತೆಗೆ 
ಜಮಾ ಆಗಿದ್ದರೂ ಕೂಡಾ, ಈವರೆಗೆ ಒಂದು ಪೈಸೆ ಸಹಾ ಖರ್ಚು ಮಾಡದೇ (1) ಬಬಲಾದ (2) ಹಳಗುಣಕಿ 
(3) ಚೋರಗಿ ಗ್ರಾಮಗಳ ಸಾರ್ವಜನಿಕರು ಕುಡಿಯುವ ನೀರಿನ ತೊಂದರೆಯಿಂದ ಬಳಲುವಂತೆ ಮಾಡಿರುತ್ತಾರೆ. 

ಈಗ ಸರ್ಕಾರದವರು ಉಲ್ಲೇಖ-(9) ರಲ್ಲಿ ಕಾಣಿಸಿದ ತಮ್ಮ ಪತ್ರ ಸಂಖ್ಯೆಗ್ರಾಅಪ/5/ಗ್ರಾಪಂಅ/2008 
ದಿನಾಂಕ:19.3.2009 ರನ್ವಯ, ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರ ಪ್ರಕರಣ 268 ರಡಿ ನೀಡಿದ 
ಅಧಿಕಾರವನ್ನು ಬಳಸಿಕೊಂಡು ಕ್ರಮ ಜರುಗಿಸಲು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸ್ವತಂತ್ರರಾಗಿದ್ದು, ಅದರಂತೆ 
ಬಬಲಾದ ಗ್ರಾ.ಪಂ. ಕಮಿಟಿಯವರಿಗೆ ಸೂಕ್ತ ತಿಳುವಳಿಕೆ (ಕಾರಣ ಕೇಳುವ ನೋಟೀಸು) ನೀಡಿ ಅವರಿಂದ ವಿವರಣೆ ಪಡೆದು, 
ಪ್ರಕರಣ 268(1) ರ ಪ್ರಕಾರ ಕ್ರಮ ಜರುಗಿಸಲು ನಿರ್ದೇಶನ ನೀಡಿರುತ್ತಾರೆ. ಆ ಪ್ರಕಾರ ಮೇಲೆ ನಮೂದಿಸಿದ ಎಲ್ಲಾ 
ಲೋಪದೋಷಗಳ ಬಗ್ಗೆ 7 ದಿನಗಳಲ್ಲಿ ವಿವರಣೆ ನೀಡುವಂತೆ ಸೂಚಿಸಿ, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಗ್ರಾ.ಪಂ. ಬಬಲಾದ 
ತಾ:ಇಂಡಿ ಇವರಿಗೆ ಉಲ್ಲೇಖ-10 ರ ಪ್ರಕಾರ ಕಾರಣ ಕೇಳುವ ನೋಟಿಸನ್ನು, ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲ್ಲೂಕು 
ಪಂಚಾಯತ್‌ ಇಂಡಿ ಇವರ ಮುಖಾಂತರ ಜಾರಿ ಮಾಡಲಾಗಿದ್ದು, ಬಬಲಾದ ಗ್ರಾ.ಪಂ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ 
ಇಬ್ಬರೂ ಈ ಕಾರ್ಯಾಲಯದಿಂದ ಕೊಟ್ಟ ಕಾರಣ ಕೇಳುವ ನೋಟೀಸನ್ನು ದಿನಾಂಕ: 14.05.2009 ರಂದು ಸ್ವೀಕರಿಸಿ 15 
ದಿನಗಳು ಗತಿಸಿದರೂ, ತಮ್ಮ ವಿವರಣೆಯನ್ನು ಸಲ್ಲಿಸಿರುವುದಿಲ್ಲ. ಆದ್ದರಿಂದ ಈ ಕಾರ್ಯಾಲಯದಿಂದ ಜಾರಿ ಮಾಡಲಾದ 
ಕಾರಣ ಕೇಳುವ ನೋಟೀಸಿಗೆ, ಬಬಲಾದ ಗ್ರಾ.ಪಂ. ಕಮಿಟಿಯವರ ವಿವರಣೆ (ಹೇಳಿಕೆ) ಏನೂ ಇರುವುದಿಲ್ಲವೆಂದು ಗ್ರಹಿಸಿ, 
ಮೇಲ್ಕಂಡ ಎಲ್ಲ ಅಂಶಗಳ ಬಗ್ಗೆ ಟಿಪ್ಪಣಿಯನ್ನು ದಿನಾಂಕ: 29.05.2009 ರಂದು ಜರುಗಿದ ಜಿಲ್ಲಾ ಪಂಚಾಯಿತಿಯ 13ನೇ 
ಸಾಮಾನ್ಯ ಸಭೆಯಲ್ಲಿ ಮಂಡಿಸಿದ್ದು, ಸಭೆಯು ಮೇಲ್ಕಂಡ ಎಲ್ಲ ಲೋಪದೋಷಗಳನ್ನು ಗಂಭೀರವಾಗಿ ಪರಿಗಣಿಸಿ, ಕರ್ನಾಟಕ 
ಪಂಚಾಯತ್‌ ರಾಜ್‌ ಅಧಿನಿಯಮ 1993 ರಡಿ ತಮಗೆ ವಿಧಿಸಿದ ಕರ್ತವ್ಯಗಳನ್ನು ನೆರವೇರಿಸುವಲ್ಲಿ ಬಬಲಾದ ಗ್ರಾ.ಪಂ.ದವರು 
ಸಂಪೂರ್ಣವಾಗಿ ವಿಫಲರಾಗಿರುವುದರಿಂದ, ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993ರ ಪ್ರಕರಣ 268(1)ರ 
ಪ್ರಕಾರ, ಸದರ ಬಬಲಾದ ಗ್ರಾ.ಪಂ. ಕಮಿಟಿಯನ್ನು ಸೂಪರ್‌ಸೀಡ್‌ (ವಜಾ) ಮಾಡಿ, ಆಡಳಿತಾಧಿಕಾರಿಯನ್ನು ನೇಮಿಸಲು 
ಸಭೆಯ ನಡವಳಿಕೆಗಳ ಖಂಡಿಕೆ 22 ರ ಪ್ರಕಾರ ಅಂತಿಮ ತೀರ್ಮಾನ ತೆಗೆದುಕೊಂಡಿರುತ್ತಾರೆ ಮತ್ತು ಬಬಲಾದ ಗ್ರಾ.ಪಂ. 
ಕಮಿಟಯನ್ನು ಸೂಪರ್‌ಸೀಡ್‌ ಮಾಡಲು ಸರ್ವಾನುಮತದಿಂದ ಅನುಮತಿ ನೀಡಿರುತ್ತಾರೆ, ಆ ಪ್ರಕಾರ ಈ ಕೆಳಗಿನಂತೆ ಆದೇಶ 
ಮಾಡಲಾಗಿದೆ. 

ಆದೇಶ ಸಂಖ್ಯೆ:ಜಿಪಂಆ:ಗ್ರಾಪಂ:ಸಿಬ್ಬಂದಿ:ಸಿಆರ್‌:273:2007-08, ದಿನಾಂಕ: 8ನೇ ಜೂನ್‌ 2009 

ಪ್ರಸ್ತಾವನೆಯಲ್ಲಿ ವಿವರಿಸಿದ ಎಲ್ಲ ಅಂಶಗಳನ್ನು ಪರಿಶೀಲಿಸಿ, ಕರ್ನಾಟಕ ಪಂಚಾಯತ್‌ ರಾಜ್‌ ಅಧಿನಿಯಮ 1993 
ರಡಿ ವಿಧಿಸಿದ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಮತ್ತು ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ 
ಸಂಪೂರ್ಣವಾಗಿ ವಿಫಲವಾಗಿರುವ ಇಂಡಿ ತಾಲ್ಲೂಕಿನ ಬಬಲಾದ ಗ್ರಾಮ ಪಂಚಾಯಿತಿಯ ಕಮಿಟಿಯನ್ನು ದಿನಾಂಕ: 
29.05.2009 ರಂದು ಜರುಗಿದ ಜಿಲ್ಲಾ ಪಂಚಾಯತ್‌ ವಿಜಾಪೂರದ 13ನೇ ಸಾಮಾನ್ಯ ಸಭೆಯ ತೀರ್ಮಾನದಂತೆ, ಕರ್ನಾಟಕ 
ಪಂಚಾಯತ್‌ ರಾಜ್‌ ಕಾಯ್ದೆ 1993ರ ಪ್ರಕರಣ 268(1 ರನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಸೂಪರ್‌ ಸೀಡ್‌ ಮಾಡಿ 
ಆದೇಶಿಸಲಾಗಿದೆ. 

ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, 
ಹಿ.ಡಿ. 8 ಜಿಲ್ಲಾ ಪಂಚಾಯತ್‌, ವಿಜಾಪುರ. 


೯೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ -೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ ಎಒ.ಎಸ್‌.ಆರ್‌.20/09-10, ದಿನಾಂಕ: 15ನೇ ಜೂನ್‌ 2009 
ಭೂ ಸ್ಥಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 4(1)ರ ಅಧಿಸೂಚನೆ ಸಂಖ್ಯೆಎಲ್‌.ಎ.ಕ್ಯೂ/ 

ಎಸ್‌.ಆರ್‌:19/07-08, ದಿನಾಂಕ: 14.09.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 18.10.2007ರ ಕರ್ನಾಟಕ ರಾಜ್ಯ ಪತ್ರದ ಪುಟಸಂಖ್ಯೆ:812 ರಿಂದ 818 
ವರೆಗೆ ಭಾಗ-6 ರಲ್ಲಿ ಕುರುಬರಹಳ್ಳಿ, ಛತ್ರದೇಣಿ ಕಾವಲ್‌, ಹೊಸೂರು, ಗಂಗಸಂದ್ರ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ 
ಯೋಜನೆಗೆ ಭೂ ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮದ ಬಾಬ್ತು ಜಂಟಿ ಮೋಜಣಿ 
ಕಾರ್ಯಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) ರಂತೆ 
ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ ಕಡಿಮೆ ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲಂ 4(1) 
ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದ ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ 
ಮೂಲಕ ಪ್ರಕಟಿಸಲಾಗಿದೆ. 
ಅನುಸೂಚಿ 

ಹೋಬಳಿ: ದಂಡಿನಶಿವರ/ಕಡಬಾ 

ಗ್ರಾಮ: ಕುರುಬರಹಳ್ಳಿ, ಛತ್ರದೇಣಿ ಕಾವಲ್‌, 


ಹೊಸೂರು, ಗಂಗಸಂದ್ರ 


ಜಿಲ್ಲೆ: ತುಮಕೂರು 
ತಾಲ್ಲೂಕು: ತುರುವೇಕೆರೆ/ಗುಬ್ಬಿ 













































































ಕ್ರ 140ರ ಔಡುವಳಿದಾರರ ಹೆಸರುಗಳು ಸ. ನಂ. ಭೂ ಸ್ವಾಧೀನಕ್ಕೊಳ 
ಸಂ. | ಕ್ರ.ಸಂ. ಪಡದ ಕಡಿಮೆಯಾದ 
ವಿಸ್ತೀರ್ಣ 
ಗ್ರಾಮ-1: ಕುರುಬರಹಳ್ಳಿ 
1 2 ಬೋಜಣ್ಣ ಬಿನ್‌ ಹುಚ್ಚಯ್ಯ 234/ 0-03 1/2 
2 7 ಶಿವಲಿಂಗಯ್ಯ ಬಿನ್‌ ಮಲ್ಲಯ್ಯ, ರಾಜಣ್ಣ ಬಿನ್‌ ಮಲ್ಲಯ್ಯ, 234/2 0-06 1/2 
ಸರೋಜಮ್ಮ ಕೋಂ ರಾಜಣ್ಣ 
3 3 ಸಿದ್ದರಾಮಯ್ಯ 231/2 0-1] 
4 4 ರಾಮಚಂದೆಯ್ಯ ನನ್‌ ನಂಜನಾಜ್ಯ 738 0-1 
5 5 ಮುದ್ದಗಂಗಯ್ಯ ಬಿನ್‌ ಪುಟ್ಟಗಂಗಯ್ಯ, ಸಿದ್ದಮ್ಮ ಬಿನ್‌ 233/ 0-03 1/2 
ಹೊನ್ನಮ್ಮ ಪಾರ್ವತಮ್ಮ ಬಿನ್‌ ಹೊನ್ನಮ್ಮ ನರಸಮ್ಮ ಬಿನ್‌ 
ಹೊನ್ನಮ್ಮ 
6 ಕ ದೊಡ್ಡಮ್ಮ ಕೋಂ ಕಂಬಯ್ಯ, ಶಿವಣ್ಣ ಬಿನ್‌ ಅರ್ಜಿನೆಯ್ಯ 235/2 ೧-0] 
ಗ 6 ದೊಡ್ಡಮ್ಮ ಕೋಂ ಕುಂಭಯ್ಯ 235/4 0-09 
8 10 ಮಲ್ಲಯ್ಯ ಬಿನ್‌ ಗೊರವಯ್ಯ, ಶಿವಲಿಂಗಯ್ಯ ಬಿನ್‌ ಮಲ್ಲಯ್ಯ, 255/4 0-02 
ರಾಜಣ್ಣ ಬಿನ್‌ ಮಲ್ಲಯ್ಯ, ಸರೋಜಮ್ಮ ಕೋಂ ರಾಜಣ್ಣ 
9 9 ಕರಿಯಪ್ಪ ಬಿನ್‌ ಹನುಮಂತಯ್ಯ 255/7 0-01 
10 13 ರಾಮಣ್ಣ ಬಿನ್‌ ಸಣ್ಣರಂಗನಾಯ್ಯ, ಲಕ್ಷ್ಮಯ್ಯ ಬಿನ್‌ 243/3 0-03 
ಸಣ್ಣರಂಗನಾಯ್ಕ 
11 15 ಶ್ರೀನಿವಾಸ ಬಿನ್‌ ಕೆಂಪ ್ಯ 242/1 0-05 
0-04 
12 16 ಸಣ್ಣಪ್ಪ ಬಿನ್‌ ಕಂಪ ್ಯ 242/2 0-01 
0-01 
13 17 ಚನ್ನವೀರಯ್ಯ ಬಿನ್‌ ಕಡಬದರುದ್ರಯ್ಯ 275 0-04 
14 19 ಶಿವಣ್ಣ ಬಿನ್‌ ಬಸಪ್ರ ನಂಜುಂಡಪ್ಪ ಬಿನ್‌ ಬಸಪ್ಪ 167/ 0-0 1/2 
15 20 ಬಸವರಾಜು ಬಿನ್‌ ಸಿದ್ರಾಮಯ್ಯ 167/2 0-02 
ಒಟ್ಟು 1-29 
ಗ್ರಾಮ: ಛತ್ರದೇಣಿ ಕಾವಲ್‌ 
16 20 ಬಸವೇಗೌಡ ಬಿನ್‌ ಬಸವೇಗೌಡ 24 0-03 



















































































ಭಾಗ - ೬ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೯೨೧ 
ETT ಕಾ TE 
ಸಂ. | ಕ್ರಸಂ. ಪಡದ ಕಡಿಮೆಯಾದ 
ವಿಸ್ತೀರ್ಣ 
17 23 | ಮರಿಗಂಗಯ್ಯ ಬಿನ್‌ ಗಂಗಾಧರಯ್ಯ, ತಿಮ್ಮಪ್ಪ ಬಿನ್‌ 25/2 0-01 
ಮೂಡ್ಲಗಿರಿಯಪ್ಪ, ಗ೦ಗಣ್ಣ ಬಿನ್‌ ಮರಿಯಣ್ಣ 
18 24 ರಂಗಯ್ಯ ಬಿನ್‌ ಸನರಾಗಹ್ಯಾ ಮರಿಯಪ್ಪ "ಜನ್‌ ಸಣ್ಣ 26/1 0-02 
ರಂಗಯ್ಯ ಪುಟ್ಟರಂಗಯ್ಯ ಬಿನ್‌ ಸಣ್ಣರಂಗಯ್ಯ, ತಿಮ್ಮರಾಯಪ್ಪ 
ಬಿನ್‌ ಸಣ್ಣರಂಗಯ್ಯ ಸೌಭಾಗ್ಯಮ್ಮ ಕೋಂ ಗಂಗಪ್ಪ 
19 25 ಲಕ್ಕಣ್ಣ ಬಿನ್‌ ತಿಮಯ್ಯ, ಲಕ್ಕಣ್ಣ ಬಿನ್‌ ಲಕ್ಕಣ್ಣ 26/2 0-01 
20 30 ಶಿವಗಂಗಮ್ಮ ಬಿನ್‌ ಹುಚ್ಚಪ್ಪ, ಮಾಗಡಿಶೆಟ್ಟಿ 12 0-01 1/2 
21 31 ರಂಗೇಗೌಡ ಬಿನ್‌ ಮರಠಿರಂಗೇಗೌಡ, ಗಂಗಯ್ಯ ಬಿನ್‌ ಹೊನ್ನಯ್ಯ 15/ 0-01 
22 32 | ನಂಜಯ್ಯ ಬಿನ್‌ ಮರಿರಂಗೇಗೌಡೆ, ಮರಿಗಂಗಯ್ಯ ಬಿನ್‌ 1572 0-01 
ಎಲೆಗಂಗಯ್ಯ, ಮರಿಗಂಗಯ್ಯ ಬಿನ್‌ ಎಲೆಗಂಗಯ್ಯ, 
ದೊಡ್ಡಹುಚ್ಚಯ್ಯ ಬಿನ್‌ ಗಂಗಾಧರಯ್ಯ 
23 33 ಕೆ.ಹೆಚ್‌. ದೊಡ್ಡಹುಚ್ಚಯ್ಯ, ಹುಚ್ಚೇಗೌಡ ಬಿನ್‌ ಮರಿ ಗಂಗಯ್ಯ, 16 0-01 1/2 
ಚಿಕ್ಕಹುಚ್ಚಯ್ಯ ಬಿನ್‌ "ಹುಚ್ಚಪ್ಪ ಮುಳಕಟ್ಟಯ್ಯ ಕೆ.ಹೆಚ್‌. ಶಿವಣ್ಣ 
ಕೆ.ಹೆಚ್‌. "ದೊಡ್ಡಹುಚ್ಚಯ್ಯ. ಸಿದ್ಧಗಂಗಯ್ಯ ಬನ್‌ ಗಂಗಪ್ಪ 
ಕೆ.ಹೆಚ್‌. ದೊಡ್ಡಹುಚ್ಚಯ್ಯ ಬಿನ್‌ ಹುಚ್ಚೇಗೌಡ, ಕೆ.ಹೆಚ್‌. 
ಮುಳಕಟ್ಟಯ್ಯ ಬಿನ್‌ ಹುಚ್ಚೇಗೌಡ 
24 34 | ರಂಗಯ್ಯ ಬಿನ್‌ ಸಣ್ಣರಂಗಯ್ಯ, ಮರಿಯಪ್ಪ ಬಿನ್‌ ಸಣ್ಣರಂಗಯ್ಯ, 10/ 0-01 
ಪುಟ್ಟರಂಗಯ್ಯ ಬಿನ್‌ ಸಣ್ಣರ೦ಗಯ್ಯ, ತಿಮ್ಮರಾಯಪ್ಪ ಬಿನ್‌ 
ಸಣ್ಣರಂಗಯ್ಯ, ಯಲ್ಲಯ್ಯ ಬಿನ್‌ ಚಿಕ್ಕೆಲ್ಲಯ್ಯ 
25 37 ಶಿವಮ್ಮ ಕೋಂ ಪಿ.ಎಲ್‌. ಬಸವರಾಜು, ಸಂಗಪ್ಪ ಬಿನ್‌ ಬಸಪ್ಪ 5/,2 0-06 
26 38 | ವೀರಮ್ಮ ಕೋಂ ಸಣ್ಣರಂಗೆಯ್ಯ ರಂಗಸ್ವಾಮಯ್ಯ ಬಿನ್‌ 6 0-04 
ರಂಗಯ್ಯ, ರಾಜಣ್ಣ ಬಿನ್‌ ರಂಗಯ್ಯ, ಮರಿಯಪ್ಪ ಬಿನ್‌ 
ರಂಗಯ್ಯ 
ಒಟ್ಟು 0-23 
ಗ್ರಾಮ: ಹೊಸೂರು 
27 23 ಜಿ.ಸಿ. ಪರಮೇಶ್ವರಯ್ಯ ಬಿನ್‌ ಚನ್ನಬಸವಯ್ಯ, ಶಿವಣ್ಣ ಬಿನ್‌ 43/ಎ ೧-0] 
ನಂಜಪ್ಪ 
28 42 |ಜಿಬಿ. ರಾಜಶೇಖರ್‌ ಬಿನ್‌ ಜಿಎಂ. ಬಸವರಾಜು 43/ಬಿ 0-0 172 
29 40 ಈರಯ್ಯ ಬಿನ್‌ ಬಸವರಾಜು 43/2 0—0 1/2 
30 44 | ಜಿ.ಆರ್‌. ಸದಾಶಿವಯ್ಯ ಬಿನ್‌ ರುದ್ರಪ್ಪ, ರುದ್ರಾಣಮ್ಮ ಕೋಂ 42/2 0-03 
ಶಿವರುದ್ರಯ್ಯ 
371 | 36 ಜಿ.ಆರ್‌ ಶಿವರುದ್ರಯ್ಯ ಬನ್‌ ರುಡಯ್ಯ oT ಕರ್‌ 
32 47 ಲಕ್ಷ್ಮೀದೇವಮ್ಮ ಕೋಂ ಪರ್ವತೆಯ್ಯ, ಶಿವಣ್ಣ ಬಿನ್‌ ಬಸವೇಗೌಡ, 26/ 0-01 
ರವೀಶ್‌ ಬಿನ್‌ ಶಿವಣ್ಣ, ಕೆ.ಎಂ. ಗಂಗಾಧರ ಬಿನ್‌ ಮರಿಯಣ್ಣ 
33 49 ಚನ್ನವೀರಯ್ಯ ಬಿನ್‌ ವೀರಭದ್ರಯ್ಯ 58/1 0-02 1/2 
34 50 ಮಹಲಿಂಗಯ್ಯ ಬಿನ್‌ ನಂಜಯ್ಯ ೨9/73 0-01 1/2 
35 5] ಸುಶೀಲಮ್ಮ ಕೋಂ ಶಿವಣ್ಣ 59/72 0-0] 
36 ೨3 ಗಂಗಣ್ಣ ನನ್‌ ಬಸ ಇಯ ಬಿನ್‌ ಡಿ.ವಿ. ಬಸ 99 0-0 1/2 
37 54 ನತವನಕವಾನ್‌ ಚ ತಹಶಣಹ್ಯ ಸರಾ: ಬಿನ್‌ 41 0-06 
ಲೇಟ್‌ ನಂಜುಂಡಯ್ಯ, ಮಲ್ಲಿಕಾರ್ಜುನಯ್ಯ ಬಿನ್‌ ಕೇಟ್‌ 
ನಂಜುಂಡಯ್ಯ 
38 ೨೨ ಈರಯ್ಯ ಬಿನ್‌ ಕರಡಿಗಯ್ಯ 94 0-04 
ಒಟ್ಟು 0-28 























೯೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ -೬ 



































[ತ್ರ [40ರ ಶಡುವಾಳದಾರರ ಹೆಸರುಗಳು 1 ಸೆನೆಂ 17 ಭೂ ಸ್ವಾಧೀನಕ್ಕೊಳ | 
ಸಂ. | ಕ್ರ.ಸಂ. ಪಡದ ಕಡಿಮೆಯಾದ 
ವಿಸ್ಮೀರ್ಣ 
ಗ್ರಾಮ: ಗಂಗಸಂದ್ರ 
39 60 ಜಿ.ವಿ. ಜಯದೇವ್‌ ಬಿನ್‌ ಜಿ.ಆರ್‌. ವೀರಭದ್ರಯ್ಯ 11/ 0-02 
ಒಟ್ಟು 0-02 
ಒಟ್ಟು ಜುಮ್ಲಾ 3-02 
ಪಿ.ಆರ್‌. 288 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣ ಸಂಖ್ಯೆ: ಎಸ್‌.ಎಲ್‌.ಎ.ಒ.ಎಸ್‌.ಆರ್‌ 24/09-10, ದಿನಾ೦ಕ: 15ನೇ ಜೂನ್‌ 2009 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರ ಕಲಂ 40ರ ಅಧಿಸೂಚನೆ ಸಂಖ್ಯೆ: 
ಎಲ್‌ಎಕ್ಯೂಎಸ್‌ಆರ್‌/23/2007-08 ದಿನಾಂಕ: 27.09.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 
ಇವರಿಂದ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 08.11.2007ರ ಕರ್ನಾಟಕ ರಾಜ್ಯ ಪತ್ರದ ಪುಟ 986 ರಿಂದ 
996 ರವರೆಗೆ ಭಾಗ-6ರಲ್ಲಿ ಕಿಟ್ಟದಕುಪ್ಪೆ, ಯಲಚಿಹಳ್ಳಿ, ಹೊದಲೂರು, ಹೊನ್ನಶೆಟ್ಟಿಹಳ್ಳಿ, ಬಾಡೇನಹಳ್ಳಿ ಗ್ರಾಮಗಳ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತದೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ 
ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 






















































































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಡಬಾ 
ತಾಲ್ಲೂಕು: ಗುಬ್ಬಿ ಗ್ರಾಮ: ಕಿಟ್ಟದಕುಪ್ಪೆ, ಯಲಚಿಹಳ್ಳಿ, ಹೊದಲೂರು, 
ಹೊನ್ನಶೆಟ್ಟಿಹಳ್ಳಿ, ಬಾಡೇನಹಳ್ಳಿ 
17) ರಂತ ಪಕಟವಾಗರಾವುಡು ತದ್ದುಷಡಯಾಗಿರುವುದು 
ಕ್ರ ಸೆಂ 4(1) ಕ್ರಸಂ. ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
ಗ್ರಾಮ: ಕಟ್ಟದಕಷ್ಟ 
1 2 14/1 ಮುಷ್ಠಿ 0-06 1/2 14/5 ಖುಷ್ಟಿ 0-06 
ಘೋಷ್ಟಾರೆ 
ಕ್ರ.ಸಂ. | ಗ್ರಾಮದ ಹೆಸರು ಖುಷ್ಕಿ ಭಾಗಾಯ್ತು ಒಟ್ಟು ಖುಷ್ಕಿ ಭಾಗಾಯ್ತು ಒಟ್ಟು 
1 ಕಿಟ್ಟದಕುಪ್ಪೆ 1-00 0-05 1-05 1-00 0-05 1-05 
2 ಯಲಚಿಹಳ್ಳಿ 2-03 — 2-03 2-03 ದ 2-03 
3 ಹೊದಲೂರು 1-25 — 1-25 1-25 ದ 1-25 
4 ಹೊನ್ನಶೆಟ್ಟಿಹಳ್ಳಿ 2-19 — 2-19 2-29 ದ 2-29 
೨ ಬಾಡೇನೆಹಳ್ಳಿ 1-14 1/2 ದ 1-14 1/2 1-14 1/2 — 1-14 1/2 
ಒಟ್ಟು 8-21 1/2 0-05 8-26 1/2 | 8-31 1/2 0-05 8-36 1/2 
ಪಿ.ಆರ್‌. 289 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌.ಎ.ಕ್ಯೂ.ಎಸ್‌.ಆರ್‌.24/09-10, ದಿನಾಂಕ: 15ನೇ ಜೂನ್‌ 2009 
ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ: 
ಎಸ್‌.ಆರ್‌:23/2007-08, ದಿನಾಂಕ: 27.09.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯ ದಿನಾಂಕ: 08.11.2007ರ ಕರ್ನಾಟಕ ರಾಜ್ಯ ಪತ್ರದ ಪುಟ 986 ರಿಂದ 991 
ವರೆಗೆ ಭಾಗ-6 ರಲ್ಲಿ ಕಿಟ್ಟದಕುಪ್ಪೆ. ಯಲಚಿಹಳ್ಳಿ, ಹೊದಲೂರು, ಹೊನ್ನಶೆಟ್ಟಿಹಳ್ಳಿ, ಬಾಡೇನಹಳ್ಳಿ ಗ್ರಾಮಗಳ ಜಮೀನು 
ಹೇಮಾವತಿ ನಾಲಾ ಯೋಜನೆಗೆ ಭೂ ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ 
ಮೋಜಣಿ ಕಾರ್ಯ ಪೂರೈಸಿದಾಗ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) 
ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ ಕಡಿಮೆ ವಿಸ್ಮೀರ್ಣ ಭೂ ಸ್ವಾಧೀನಕ್ಕೆ ಒಳಪಡುವುದೆಂದು ಕಂಡು ಬಂದಿರುವುದರಿಂದ ಕಲಂ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೯೨೩ 





4(1) ರಲ್ಲಿ ಹೆಚ್ಚುವರಿಯಾಗಿ ಪ್ರಕಟವಾಗಿದ್ದು, ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ 
ಈ ಮೂಲಕ ಪ್ರಕಟಿಸಲಾಗಿದೆ. 






















































































ಅನುಸೂಚಿ 

ಜಿಲ್ಲೆ: ತುಮಕೂರು ಹೋಬಳಿ: ಕಸಬ/ಕಡಬ 
ತಾಲ್ಲೂಕು: ಗುಬ್ಬಿ ಗ್ರಾಮ: ಕಿಟ್ಟದಕುಪ್ಪೆ ಹೊದಲೂರು, ಹೊನ್ನಶೆಟ್ಟಹಳ್ಳಿ 

ಕ. 140ರ ಹಿಡುವಳಿದಾರರ ಹೆಸರುಗಳು ಸ. ನಂ. ಭೂ ಸ್ವಾಧೀನಕ್ಕೊಳ 

ಸಂ. | ಕ್ರಸಂ. ಪಡದ ಕಡಿಮೆಯಾದ 

ವಿಸ್ತೀರ್ಣ 
1. ಗ್ರಾಮ: ಕಿಟ್ಟದಕುಪ್ಪೆ 

| | ಗೋವಿಂದಯ್ಯ, ಸಣ್ಣತಿಮ್ಮಯ್ಯ, ಗೌರಮ್ಮ 1472 0-0 172 

2 2 ವೆಂಕಟಪ್ಪ ಪಾಪಣ್ಣ, ರಾಮಯ್ಯ, ತಿಮ್ಮಕ್ಕ 14/1 0-03 

3 3 ಕಾಳಯ್ಯ, ತಿಮ್ಮಯ್ಯ, ಚಿಕ್ಕತಿಮ್ಮಯ್ಯ, ಗಿರಿತಿಮ್ಮಯ್ಯ 8 0-01 1/2 

4 4 ಗೋವಿಂದಯ್ಯ, ಮೂಢ್ಲಗಿರೆಯ್ಯ, ದಾಸಪ್ಪ, ಶಿವಮ್ಮ 7 0-01 

5 5 ಸಿದ್ದರಾಮಯ್ಯ, ಶಾಂತಮ್ಮ ಬಸವರಾಜು, ಷಣ್ಮುಖಯ್ಯ 6 0-01 1/2 

6 6 ಶಾಂತಮ್ಮ 5 0-01 1/2 

7 7 [ಸಿದ್ದರಾಮಯ್ಯ 237 0-02 

2. ಗ್ರಾಮ: ಹೊದಲೂರು 

8 16 ನಂದೀಶ್‌ 1/1 0-0 1/2 

9 17 ಸದಾಶಿವಯ್ಯ 2/2 0-0 1/2 

10 18 ನಾರಾಯಣಪ್ಪ, ಪೆದ್ಧನಾಭೆಯ್ಯ, ಭಾಗ್ಯಮ್ಮ ಕಮಲಮ್ಮ 165 0-0 1/2 

ರೇವಣಸಿದ್ದಪ್ಪ ರಾಮಚಂದ್ರಯ್ಯ 

IT 1 ಭಾಗ್ಯಮ್ಮ ಕಮಲಮ್ಮ 16425 0-0 12 

12 20 ಕೆಂಪಯ್ಯ, ಚಿಕ್ಕಯ್ಯ 136/5 0-01 

13 22 ಶಿವಣ್ಣ 136/1 0-03 

14 28 1| ಹೆಚ್‌.ಪಿ. ಸೋಮಸುಂದರ್‌, ಹೆಚ್‌.ಪಿ. ವಿಜಯಕುಮಾರ್‌, 140 0-01 

ಹೆಚ್‌.ಆರ್‌. ಗಿರಿಜಾ೦ಬ 
17 | 295 |ಸಿ. ಶಾರತಪ್ಪೆ 150/72 0-01 
16 30 ಬಿ.ಸಿ. ಚಿದಾನಂದಮೂರ್ತಿ 152/2 0-01 
3. ಗ್ರಾಮ: ಹೊನ್ನಶೆಟ್ಟಿಹಳ್ಳಿ 

17 40 ಹೆಚ್‌.ಬಿ. ರಂಗಯ್ಯ 86/6 0-02 1/2 

ಪಿ.ಆರ್‌. 290 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು 


ಉಪವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ 
ನಂ. ಎಲ್‌ಎಕ್ಯೂ:ಎಸ್‌ಆರ್‌:9/2005-06, ದಿನಾಂಕ: 10ನೇ ಜೂನ್‌ 2009 
ಭೂಸ್ಪಾಧೀನ ಅಧಿನಿಯಮ 1894 ರ ಕಲಂ 16(2) ರ ಅನ್ವಯ ಅಧಿಸೂಚನೆ 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17/961 ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 
ರನ್ವಯ ಕಲಂ 16 ರ ಉಪ ಪ್ರಕರಣ (2)ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು 
ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಮನ್ನೇಕೋಟೆಯಿಂದ ಬಂಜಗೆರೆಗೆ ಹೋಗುವ ರಸ್ತೆ ನಿರ್ಮಾಣದ ಉದ್ದೇಶಕ್ಕಾಗಿ 
ಅಧಿಕೃತವಾಗಿ ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (1ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು 
ಸಾರ್ವಜನಿಕರ ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 








ಅನುಸೂಚಿ 
ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಚಳ್ಳಕೆರೆ ಹೋಬಳಿ: ತೆಳಕು ಗ್ರಾಮ: ಹಂಜಿಮುತ್ತೇನಹಳ್ಳಿ 
ಕ್ರಸಂ. ಸ.ನಂ. ಜಮೀನಿನ ತರಹೆಯ ವಿವರ ] ವಿಸ್ತೀರ್ಣ (ಎ-ಗು) | ವಶಪಡಿಸಿಕೊಂಡ ದಿನಾಂಕ: 
1 10/2 ಖುಷ್ಟಿ 0-33 14.08.2008 























ಉಪವಿಭಾಗಾಧಿಕಾರಿ ಮತ್ತು ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 293 ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ 


೯೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ -೬ 


ಉಪವಿಭಾಗಾಧಿಕಾರಿಗಳವರ ಕಛೇರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳವರ ಕಛೇರಿ, ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ 
ನಂ. ಎಲ್‌ಎಕ್ಯೂಎಸ್‌ಆರ್‌:5/2005-06, ದಿನಾಂಕ: 10ನೇ ಜೂನ್‌ 2009 
ಭೂಸ್ಪಾಧೀನ ಅಧಿನಿಯಮ 1894 ರ ಕಲಂ 16(2) ರ ಅನ್ವಯ ಅಧಿಸೂಚನೆ 
ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17/961 ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1994 
ರನ್ವಯ ಕಲಂ 16 ರ ಉಪ ಪ್ರಕರಣ (2)ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನುಗಳನ್ನು 
ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಗೂಡ್ನೂರಹಳ್ಳಿ ಕೆರೆಯ ನೀರು ಮುಳುಗಡೆಯಾಗಿರುವ ಉದ್ದೇಶಕ್ಕಾಗಿ ಅಧಿಕೃತವಾಗಿ 
ಸದರಿ ಭೂಸ್ವಾಧೀನ ಅಧಿನಿಯಮ ಪ್ರಕರಣ 16ರ ಉಪ ಪ್ರಕರಣ (1ರಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕರ 
ಹಾಗೂ ಸಂಬಂಧಿಸಿದವರ ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ಪ್ರಕಟಿಸಲಾಗಿದೆ. 











ಅನುಸೂಚಿ 
ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಹಿರಿಯೂರು ಹೋಬಳಿ: ಐಮಂಗಲ ಗ್ರಾಮ: ಯರಬಳ್ಳಿ 
ಕ್ರಸಂ. ಸ.ನಂ. ಜಮೀನಿನ ತರಹೆಯ ವಿವರ | ವಿಸ್ತೀರ್ಣ (ಎ-ಗು) | ವಶಪಡಿಸಿಕೊ೦ಡ ದಿನಾಂಕ: 
1 15 ಖುಷ್ಟಿ 14-37 16.1.2008 




















ಉಪವಿಭಾಗಾಧಿಕಾರಿ ಮತ್ತು ಭೂಸ್ವಾಧೀನಾಧಿಕಾರಿ, 
ಪಿ.ಆರ್‌. 294 ಚಿತ್ರದುರ್ಗ ಉಪವಿಭಾಗ, ಚಿತ್ರದುರ್ಗ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ರದ್ದಿಯಾತಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಲ್‌.ಎ.ಕ್ಯೂಎಸ್‌.ಆರ್‌ 18/09-10, ದಿನಾಂಕ: 17ನೇ ಜುಲೈ 2009 

ಭೂ ಸ್ವಾಧೀನ ಕಾಯಿದೆ 1894 (ಸೆಂಟಲ್‌ ಕಾಯಿದೆ 1894)ರಂತೆ ವಿಧಿ 41)ರ ಅಧಿಸೂಚನೆ ಸಂಖ್ಯೆಎಲ್‌ಎಕ್ಕೂ: 
ಎಸ್‌ಆರ್‌:54/2007-08, ದಿನಾ೦ಕ: 22.11.2007 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು ಇವರಿಂದ 
ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 20.12.2007 ರ ಕರ್ನಾಟಕ ರಾಜ್ಯ ಪತ್ರದ ಪುಟ 1194 ರಿಂದ 1200 
ವರೆಗೆ ಭಾಗ-6 ರಲ್ಲಿ ಕರಿಗೊಂ೦ಡನಹಳ್ಳಿ, ಬಿ. ಕೋಡಿಹಳ್ಳಿ ಗ್ರಾಮಗಳ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಭೂ 
ಸ್ವಾಧೀನಪಡಿಸಲು ಪ್ರಕಟಣೆ ಹೊರಡಿಸಿರುತ್ತದೆ. ಆದರೆ ಈ ಗ್ರಾಮಗಳ ಬಾಬ್ತು ಜಂಟಿ ಮೋಜಣಿ ಕಾರ್ಯ ಪೂರೈಸಿದಾಗ 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸರ್ವೆ ನಂಬರುಗಳ ಬಾಬ್ತು ಕಲಂ 4(1) ರಂತೆ ಪ್ರಕಟಿಸಲಾದ ವಿಸ್ತೀರ್ಣಕ್ಕಿಂತ 
ಕಡಿಮೆ ವಿಸ್ತೀರ್ಣ ಭೂಸ್ವಾಧೀನಕ್ಕೆ ಒಳಪಡುವುದೆ೦ದು ಕಂಡು ಬಂದಿರುವುದರಿಂದ ಕಲಂ 4() ರಲ್ಲಿ ಹೆಚ್ಚುವರಿಯಾಗಿ 
ಪ್ರಕಟವಾಗಿದ್ದು ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 



































ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕಡಬ 
ತಾಲ್ಲೂಕು: ಗುಬ್ಬಿ ಗ್ರಾಮ: ಕರಿಗೊಂ೦ಡನಹಳ್ಳಿ, ಬಿ. ಕೋಡಿಹಳ್ಳಿ 
ಕ. 140ರ ಹಿಡುವಳಿದಾರರ ಹೆಸರುಗಳು ಸ. ನಂ. ಭೂ ಸ್ವಾಧೀನಕ್ಕೊಳ 
ಸಂ. | ಕ್ರ.ಸಂ. ಪಡದ ಕಡಿಮೆಯಾದ 
ವಿಸ್ಮೀರ್ಣ 
1. ಗ್ರಾಮ: ಕರಿಗೊಂಡನಹಳ್ಳಿ 
1 8 ಕೆ.ಎನ್‌. ಶಿವಾನಂದ, ಗಿರೀಶಪ್ಪ 81/6 0-03 1/2 
2 9 ಕೆ.ಎನ್‌. ಶಿವಾನಂದ 81/4 0-0] 
3 10 ಕೆ.ಎನ್‌. ಶಿವಾನಂದ 81/5 0-01 1/2 
4 15 ರಂಗರಾಯಪ್ಪ 82/ ಎ2 0-0 1/2 
5 29 | ತಿಮ್ಮಣ್ಣ, ಸಿವಣ್ಣ, ಸೌಭಾಗ್ಯಮ್ಮ 72/1 0-0 1/4 
6 30 ಸೌಭಾಗ್ಯಮ್ಮ 72/3 0-01 3/4 
7 35 ಕೆ.ಎನ್‌. ಶಿವಾನಂದ 63/3 0-0 1/2 
8 48 ಆರ್‌.ಸಿ. ಮರಿಬಸಪ್ಪ 5/1 0-03 























ಪಿ.ಆರ್‌. 332 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು. 


ಭಾಗ - ೬ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೯೨೫ 





ಉಪ ವಿಭಾಗಾಧಿಕಾರಿಗಳ ಕಾರ್ಯಾಲಯ, ತಿಪಟೂರು ಉಪ ವಿಭಾಗ, ತಿಪಟೂರು 
ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ:LAQ. SR. 01/09-10, ದಿನಾಂಕ: 22ನೇ ಆಗಸ್ಟ್‌ 2009 

ತಿಪಟೂರು ಪಟ್ಟಣದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ. 206ರಲ್ಲಿ ತಿಪಟೂರು 
ಪಟ್ಟಣದ ಕೋಡಿ ವೃತ್ತದಿಂದ ಸಿಂಗ್ರಿ ನಂಜಪ್ಪ ವೃತ್ತದವರೆಗೆ 2 ಪಾರ್ಶ್ವಗಳಲ್ಲಿರುವ ನಿವೇಶನ, ಕಟ್ಟಡಗಳನ್ನು ತುರ್ತು ವಿಧಿ 
ಬಳಸಿ ಭೂ ಸ್ವಾಧೀನ. ಪಡಿಸಿ ಕೊಳ್ಳುವ ಬಗ್ಗೆ ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 41) ರ ಕರಡು ಅಧಿಸೂಚನೆ 
ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು ರವರ ಆದೇಶ ಸಂಖ್ಯೆ [LAQSR. 38/09-10 
ದಿನಾಂಕ:17.08.2009 ರಂತೆ ಅನುಮೋದನೆಗೊಂಡಿದ್ದು ಸದರಿ 4(1)ರ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರ 
ದಿನಾ೦ಕ:20.08.09ರಂದು ಭಾಗ-6 ಪುಟಸಂಖ್ಯೆ 889 ರಿಂದ ೨916ರವರೆಗೆ ಪ್ರಕಟಿಸಲಾಗಿದೆ. ಸದರಿ ಪ್ರಕಟಣೆಯ ಕೊನೆಯ 
ಪುಟದಲ್ಲಿ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು ಎಂಬುದರ ಬದಲಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ 
ಸ್ವಾಧೀನಾಧಿಕಾರಿಗಳು ತಿಪಟೂರು ಉಪವಿಭಾಗ, ತಿಪಟೂರು ಎಂಬುದಾಗಿ ಮುದ್ರಣ ದೋಷದ ಕೈತಪ್ಪಿನಿಂದ ಪ್ರಕಟವಾಗಿದೆ. 
ಸದರಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು ತಿಪಟೂರು ಉಪವಿಭಾಗ, ತಿಪಟೂರು ಎಂಬುದರ 
ಬದಲಾಗಿ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು ಎಂಬುದಾಗಿ ಓದಿಕೊಳ್ಳುವುದು. 





ಹಾಕ್‌ ಇರುವುದ ತದ್ದುಪಡಯಾಗರವುದು 





ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು. 
ತಿಪಟೂರು ಉಪವಿಭಾಗ, ತಿಪಟೂರು 














ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, 


ಪಿ.ಆರ್‌. 378 ತಿಪಟೂರು ಉಪವಿಭಾಗ, ತಿಪಟೂರು. 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು, ಆನೇಕಲ್‌ 
ಪ್ರಕಟಣೆ 
ನಮೂನೆ-27 


ನಂ. ಎಲ್‌.ಎನ್‌.ಡಿ/ಸಿ.ಆರ್‌/268/08-09, ದಿನಾಂಕ: 25ನೇ ಮೇ 2009 

1) ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ಕುಂಟೆ ಜಮೀನಾಗಿರುತ್ತದೆ. ಅದರಂತೆ ಪಂಡಿತನ 
ಅಗ್ರಹಾರ ಗ್ರಾಮದ ಸ.ನಂ. 5 ವಿಸ್ತೀರ್ಣ 1-00 ಎ/ಗು೦ ಜಮೀನನ್ನು ಸಾರ್ವಜನಿಕ ಹರಾಜಿಗೆ ಕಾಯ್ದಿರಿಸಲು 
ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ರ ಕಲಂ 68 (1 ರ ರೀತ್ಯಾ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಸ.ನಂ.5 ಜಮೀನಿನಲ್ಲಿ 1-00 ಎ/ಗುಂ. 
ಜಮೀನನ್ನು ಸಾರ್ವಜನಿಕ ಹರಾಜಿಗೆ ಉಪಯೋಗಕ್ಕೆ ಕಾಯ್ದಿರಿಸುವ ಉದ್ದೇಶದಿಂದ ಹಾಗೂ ಸಾರ್ವಜನಿಕರ 
ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೀನಿನ ಮೇಲೆ ಸಾರ್ವಜನಿಕರ ಹಕ್ಕು ವೈಯಕ್ತಿಕ ಹಕ್ಕುಗಳು 
ನಿರ್ಗಮನಗೊಳ್ಳುತ್ತವೆ. 

2) ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ 
ಉಳ್ಳವರು ಅಂದರೆ ಸರ್ಕಾರಿ ಕುಂಟೆ ಜಮೀನನ್ನು ಸಾರ್ವಜನಿಕ ಹರಾಜಿನ ಉದ್ದೇಶಕ್ಕೆ ವಿಲೇವಾರಿ 
ಮಾಡಿರುವುದರಿಂದ ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ ಒಳಗಾಗಿ 
ಲಿಖಿತ ಮೂಲಕ ಆನೇಕಲ್‌ ತಾಲ್ಲೂಕು ತಹಶೀಲ್ದಾರ್‌ ರವರಿಗೆ ತಲುಪುವಂತೆ ಕಳಿಸುವುದು ನಿಗದಿತ 
ವೇಳೆಯನ್ನು ಮೀರಿ ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಅಲ್ಲದೆ ನಿಗದಿತ 
ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ ಸರ್ಕಾರಿ ಕುಂಟೆ ಜಮೀನಿನ 1-00 ಎ/ಗುಂ 
ಜಮೀನನ್ನು ಸಾರ್ವಜನಿಕವಾಗಿ ಹರಾಜಿಗೆ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 
ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಹೆಡ್ಡೂಲ್‌ 


ಜಿಲ್ಲೆ: ಬೆಂಗಳೂರು ತಾಲ್ಲೂಕು : ಆನೇಕಲ್‌ * ಗ್ರಾಮ : ಪಂಡಿತನಅಗ್ರಹಾರ 
ಸ.ನಂ.- 5 ವಿಸ್ತೀರ್ಣ : 1-00 ವರ್ಗೀಕರಣ : ಸರ್ಕಾರಿ ಕುಂಟೆ 
ಪೂರ್ವಕ್ಕೆ: ಸ.ನಂ.-2 ಪಶ್ಚಿಮಕ್ಕೆ: ಸ.ನಂ.-6 
ಉತ್ತರಕ್ಕೆ: ಸ.ನಂ.-6 ದಕ್ಷಿಣಕ್ಕೆ: ಸ.ನಂ.-4 


ತಹಶೀಲ್ದಾರ್‌, 
ಪಿ.ಆರ್‌. 341 ಆನೇಕಲ್‌ ತಾಲ್ಲೂಕು, ಆನೇಕಲ್‌. 


೯೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ -ಓ 





1) 


2) 


ತಹಶೀಲ್ದಾರ್‌ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು, ಆನೇಕಲ್‌ 
ಪ್ರಕಟಣೆ 
ನಮೂನೆ-27 
ನಂ. ಎಲ್‌ ಎನ್‌ ಡಿ ಸಿ ಆರ್‌/480/08-09 

ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ಗುಂಡು ತೋಪು ಜಮೀನು ಸರ್ಕಾರಿ 
ಜಮೀನಾಗಿರುತ್ತದೆ. ಅದರಂತೆ ಮುಗಳೂರು ಗ್ರಾಮ ಸರ್ವೆ ನಂ 78 ರಲ್ಲಿ 0-31 ಎ/ಗುಂ ಜಮೀನನ್ನು 
ಸಾರ್ವಜನಿಕವಾಗಿ ಹರಾಜು ಹಾಕಲು ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ 
ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ರ ಕಲಂ 68 (1ರ ರೀತ್ಯಾ 
ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ವಿವರಿಸಿರುವ ಸ.ನಂ.78 
ಜಮೀನಿನಲ್ಲಿ 0-31 ಎ.ಗು೦. ಜಮೀನನ್ನು ಹರಾಜು ಮಾಡುವ ಉದ್ದೇಶದಿಂದ ಹಾಗೂ ಸಾರ್ವಜನಿಕರ 
ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೀನಿನ ಮೇಲೆ ಸಾರ್ವಜನಿಕರ ಹಕ್ಕು ವೈಯಕ್ತಿಕ ಹಕ್ಕುಗಳು 
ನಿರ್ಗಮನಗೊಳ್ಳುತ್ತವೆ. 

ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ 
ಉಳ್ಳವರು ಅಂದರೆ ಸರ್ಕಾರಿ ಗುಂಡು ತೋಪು ಜಮೀನನ್ನು ಹರಾಜಿಗಾಗಿ ಸಾರ್ವಜನಿಕವಾಗಿ ವಿಲೇವಾರಿ 
ಮಾಡಿರುವುದರಿಂದ ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ ಒಳಗಾಗಿ 
ಲಿಖಿತ ಮೂಲಕ ವೇಳೆಯನ್ನು ಮೀರಿ ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. 
ಅಲ್ಲದೆ ನಿಗದಿತ ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ ಸರ್ಕಾರಿ ಗುಂಡು ತೋಪು 
ಜಮೀನಿನ 0-31 ಗು೦ ಜಮೀನನ್ನು ಸಾರ್ವಜನಿಕವಾಗಿ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 


ಇರುವುದಿಲ್ಲವೆಂದು, ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 
ಸ್ಟ ಷೆಡ್ಡೂಲ್‌ ಕ 
ಸ. 


ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು : ಆನೇಕಲ್‌ ಗ್ರಾಮ : ಮುಗಳೂರು 


ಸ.ನಂ.- 78 


ವಿಸ್ತೀರ್ಣ : 0-31 ವರ್ಗೀಕರಣ : ಸರ್ಕಾರಿ ಗುಂಡು ತೋಪು 
ಮೇರೆಗಳು 


ಪೂರ್ವಕ್ಕೆ: ದಕ್ಷಿಣ ಪಿನಾಕಿನ ನದಿ ಪಶ್ಚಿಮಕ್ಕೆ: 77 
ಉತ್ತರಕ್ಕೆ: ಹಳ್ಳ ದಕ್ಷಿಣಕ್ಕೆ: ಹಳ 


ಪಿ.ಆರ್‌. 342 ಆನೇಕಲ್‌ ತಾಲ್ಲೂಕು, ಆನೇಕಲ್‌. 


1) 


2) 


ತಹಶೀಲ್ದಾರ್‌ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು, ಆನೇಕಲ್‌ 
ಪ್ರಕಟಣೆ 
ನಮೂನೆ-27 

ನಂ. ಎಲ್‌ ಎನ್‌ ಡಿ ಸಿ ಆರ್‌/56/08-09, ದಿನಾಂಕ: 25ನೇ ಮೇ 2009 
ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ತೋಪು ಜಮೀನಾಗಿರುತ್ತದೆ. ಅದರಂತೆ 
ಹಂದೇನಹಳ್ಳಿ ಗ್ರಾಮದ ಸ.ನಂ. 122 ವಿಸ್ತೀರ್ಣ 0-20 ಎ/ಗು೦ ಜಮೀನನ್ನು ಆಶ್ರಯ ಯೋಜನೆಯ 
ಉಪಯೋಗಕ್ಕೆ ಕಾಯ್ದಿರಿಸಲು ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ 
ಇರುವುದಿಲ್ಲ. ಆದುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ರ ಕಲಂ 68 (1) ರ ರೀತ್ಯಾ 
ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ವಿವರಿಸಿರುವ ಸ.ನಂ.122 
ಜಮೀನಿನಲ್ಲಿ 0-20 ಎ/ಗುಂ. ಜಮೀನನ್ನು ಸಾರ್ವಜನಿಕ ಆಶ್ರಯ ಯೋಜನೆ ಉಪಯೋಗಕ್ಕೆ ಕಾಯ್ದಿರಿಸುವ 
ಉದ್ದೇಶದಿಂದ ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೀನಿನ ಮೇಲೆ 
ಸಾರ್ವಜನಿಕರ ಹಕ್ಕು ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತವೆ. 
ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ 
ಉಳ್ಳವರು ಅಂದರೆ ಸರ್ಕಾರಿ ತೋಪು ಜಮೀನನ್ನು ಆಶ್ರಯ ಯೋಜನೆಯ ಉದ್ದೇಶಕ್ಕೆ ವಿಲೇವಾರಿ 
ಮಾಡಿರುವುದರಿಂದ ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ ಒಳಗಾಗಿ 
ಲಿಖಿತ ಮೂಲಕ ಆನೇಕಲ್‌ ತಾಲ್ಲೂಕು ತಹಶೀಲ್ದಾರ್‌ ರವರಿಗೆ ತಲುಪುವಂತೆ ಕಳಿಸುವುದು ನಿಗದಿತ 
ವೇಳೆಯನ್ನು ಮೀರಿ ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಅಲ್ಲದೆ ನಿಗದಿತ 
ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ ಸರ್ಕಾರಿ ತೋಪು ಜಮೀನಿನ 0-20 ಎ/ಗು೦ 


ಭಾಗ - ೬ 


ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ೯೨೭ 





ಜಮೀನನ್ನು ಆಶ್ರಯ ಯೋಜನೆಗೆ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಇರುವುದಿಲ್ಲವೆಂದು, 
ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 


ಷೆಡ್ಯೂಲ್‌ 
ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು : ಆನೇಕಲ್‌ ಗ್ರಾಮ : ಹಂದೇನಹಳ್ಳಿ 
ಸ.ನಂ.- 122 ವಿಸ್ತೀರ್ಣ : 0-20 ವರ್ಗೀಕರಣ : ಸರ್ಕಾರಿ ತೋಪು 
ಮೇರೆಗಳು 
ಪೂರ್ವಕ್ಕೆ: ಸ.ನಂ.-123 ಪಶ್ಚಿಮಕ್ಕೆ: ಸ.ನಂ.-121 
ಉತ್ತರಕ್ಕೆ: ಸ.ನಂ.-127 ದಕ್ಷಿಣಕ್ಕೆ: ಸ.ನಂ.-121 
ತಹಶೀಲ್ದಾರ್‌, 
ಪಿ.ಆರ್‌. 343 ಆನೇಕಲ್‌ ತಾಲ್ಲೂಕು, ಆನೇಕಲ್‌. 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು, ಆನೇಕಲ್‌ 
ಪ್ರಕಟಣೆ 
ನಮೂನೆ-27 


1) 


ನಂ. ಎಲ್‌ ಎನ್‌ ಡಿ ಸಿ ಆರ್‌/57/08-09, ದಿನಾಂಕ: 25ನೇ ಮೇ 2009 

ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ತೋಪು ಜಮೀನಾಗಿರುತ್ತದೆ. ಅದರಂತೆ 
ಸೊಳ್ಳೆಪುರ ಗ್ರಾಮದ ಸ.ನಂ. 3 ವಿಸ್ತೀರ್ಣ 0-15 ಎ/ಗು೦ ಜಮೀನನ್ನು ಆಶ್ರಯ ಯೋಜನೆಗೆ ಕಾಯ್ದಿರಿಸಲು 
ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ರ ಕಲಂ 68 (1 ರ ರೀತ್ಯಾ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ವಿವರಿಸಿರುವ ಸ.ನಂ.3 ಜಮೀನಿನಲ್ಲಿ 0-15 ಎ/ಗು೦. ಜಮೀನನ್ನು 
ಆಶ್ರಯ ಯೋಜನೆಗೆ ಕಾಯ್ದಿರಿಸುವ ಉದ್ದೇಶದಿಂದ ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ 
ಪ್ರಯುಕ್ತ ಸದರಿ ಜಮೀನಿನ ಮೇಲೆ ಸಾರ್ವಜನಿಕರ ಹಕ್ಕು ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತವೆ. 


2) ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಜೀತ ಆಸಕ್ತಿ ಉಳ್ಳವರು ಅಥವಾ. "ಇತರೆ ಆಸಕ್ತಿ 
ಉಳ್ಳವರು ಅಂದರೆ ಸರ್ಕಾರಿ ತೋಪು ಜಮೀನನ್ನು ಆಶ್ರಯ ಯೋಜನೆಯ ಉದ್ದೇಶಕ್ಕೆ ವಿಲೇವಾರಿ 
ಮಾಡಿರುವುದರಿಂದ ತೊಂದರೆಗೊಳಗಾಗಿರುವವರು ಈ 4 ಪ್ರಕಟಣೆಯ ದಿನಾಂಕದಿಂದ 90 “ದಿನಗಳ ಒಳಗಾಗಿ 
ಲಿಖಿತ ಮೂಲಕ ಆಕ್ಷೇಪಣೆಯನ್ನು ಆನೇಕಲ್‌ ತಾಲ್ಲೂಕು ತಹಶೀಲ್ದಾರ್‌ ರವರಿಗೆ ತಲುಪುವಂತೆ ಕಳಿಸುವುದು 
ನಿಗದಿತ ವೇಳೆಯನ್ನು ಮೀರಿ ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಅಲ್ಲದೆ 
ನಿಗದಿತ ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ ಸರ್ಕಾರಿ ತೋಪು ಜಮೀನಿನ 0-15 
ಎ/ಗುಂ ಜಮೀನನ್ನು ಆಶ್ರಯ ಯೋಜನೆಗೆ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 
ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನು ಲಾಮಾಂದಿನ ಕ ಕ್ರಮ ಕೈಗೊಳ್ಳಲಾಗುವುದು. 

ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು : ಆನೇಕಲ್‌ ಗ್ರಾಮ : ಸೊಳ್ಳೆಪುರ 
ಸ.ನಂ.- 3 ವಿಸ್ಮೀರ್ಣ : 0-15 ವರ್ಗೀಕರಣ : ಸರ್ಕಾರಿ ತೋಪು 
ಮೇರೆಗಳು 
ಪೂರ್ವಕ್ಕೆ: ರಸ್ತೆ ಪಶ್ಚಿಮಕ್ಕೆ: ಸ.ನಂ.-2 
ಉತ್ತರಕ್ಕೆ: ಬಿಕ್ಕನಹಳ್ಳಿ ಗ್ರಾಮದ ಗಡಿ ದಕ್ಷಿಣಕ್ಕೆ: ಸ.ನಂ.-4 
ತಹಶೀಲ್ದಾರ್‌, 
ಪಿ.ಆರ್‌. 344 ಆನೇಕಲ್‌ ತಾಲ್ಲೂಕು, ಆನೇಕಲ್‌. 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು, ಆನೇಕಲ್‌ 
ಪ್ರಕಟಣೆ 
ನಮೂನೆ-27 


ನಂ. ಎಲ್‌ ಎನ್‌ ಡಿ ಸಿ ಆರ್‌/58/08-09, ದಿನಾಂಕ: 25ನೇ ಮೇ 2009 
ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ಖರಾಬು ಕಲ್ಲುಬಂಡೆ ಜಮೀನಾಗಿರುತ್ತದೆ. 
ಅದರಂತೆ ಕೊಪ್ಪ" ಗ್ರಾಮದ ಸ.ನಂ. 189 ವಿಸ್ತೀರ್ಣ 1-00 ಎ/ಗುಂ ಜಮೀನನ್ನು ಸ ಸಾರ್ವಜನಿಕ ಹರಾಜಿಗೆ 
ಕಾಯ್ದಿರಿಸಲು ಉದ್ದೇಶಿಸಿದ್ದು ಸದರಿ ಜಮೀನು. ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. 
ಆದುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ರ ಕಲಂ 68 (1) ಸ್ವ ರೀತ್ಯಾ ದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಸ.ನಂ.5 ಜಮೀನಿನಲ್ಲಿ 1-00 


ಎ/ಗುಂ. ಜಮೀನನ್ನು ಸಾರ್ವಜನಿಕ ಹರಾಜಿನ ಉಪಯೋಗಕ್ಕೆ ಕಾಯ್ದಿರಿಸುವ ಉದ್ದೇಶದಿಂದ ಹಾಗೂ 


೯೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೭, ೨೦೦೯ ಭಾಗ -೬ 





ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೀನಿನ ಮೇಲೆ ಸಾರ್ವಜನಿಕರ ಹಕ್ಕು 
ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತವೆ. 

2) ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ 
ಉಳ್ಳವರು ಅಂದರೆ ಸರ್ಕಾರಿ ಖರಾಬು ಕಲ್ಲುಬಂಡೆ ಜಮೀನನ್ನು ಸಾರ್ವಜನಿಕ ಹರಾಜಿನ ಉದ್ದೇಶಕ್ಕೆ ವಿಲೇವಾರಿ 
ಮಾಡಿರುವುದರಿಂದ ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ ಒಳಗಾಗಿ 
ಲಿಖಿತ ಮೂಲಕ ಆನೇಕಲ್‌ ತಾಲ್ಲೂಕು ತಹಶೀಲ್ದಾರ್‌ ರವರಿಗೆ ತಲುಪುವಂತೆ ಕಳಿಸುವುದು ನಿಗದಿತ 
ವೇಳೆಯನ್ನು ಮೀರಿ ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಅಲ್ಲದೆ ನಿಗದಿತ 
ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ ಸರ್ಕಾರಿ ಖರಾಬು ಕಲ್ಲುಬಂಡೆ ಜಮೀನಿನ 1-00 
ಎ/ಗುಂ ಜಮೀನನ್ನು ಸಾರ್ವಜನಿಕವಾಗಿ ಹರಾಜಿಗೆ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 
ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 


ಷೆಡ್ಯೂಲ್‌ 
ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು : ಆನೇಕಲ್‌ ಗ್ರಾಮ : ಕೊಪ್ಪ 
ಸ.ನಂ.- 189 ವಿಸ್ತೀರ್ಣ : 1-00 ವರ್ಗೀಕರಣ : ಸರ್ಕಾರಿ ಖರಾಬು ಕಲ್ಲುಬಂಡೆ 
ಪೂರ್ವಕ್ಕೆ: ಸ.ನಂ. 192 ಪಶ್ಚಿಮಕ್ಕೆ: ಸ.ನಂ.-188 
ಉತ್ತರಕ್ಕೆ: ಸ.ನಂ. ಬ೦ಗೀಪುರ ಗ್ರಾಮದ ಗಡಿ ದಕ್ಷಿಣಕ್ಕೆ: ಸ.ನಂ.-190 

ತಹಶೀಲ್ದಾರ್‌, 
ಪಿ.ಆರ್‌. 345 ಆನೇಕಲ್‌ ತಾಲ್ಲೂಕು, ಆನೇಕಲ್‌. 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಆನೇಕಲ್‌ ತಾಲ್ಲೂಕು, ಆನೇಕಲ್‌ 
ಪ್ರಕಟಣೆ 
ನಮೂನೆ-27 


ನಂ. ಎಲ್‌ ಎನ್‌ ಡಿ ಸಿ ಆರ್‌/59/08-09, ದಿನಾಂಕ: 25ನೇ ಮೇ 2009 

1) ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ತುರು ಮುಂದೆ ಜಾಗ ಜಮೀನಾಗಿರುತ್ತದೆ. 
ಅದರಂತೆ ಹಂದೇನಹಳ್ಳಿ ಗ್ರಾಮದ ಸ.ನಂ. 154 ವಿಸ್ತೀರ್ಣ 0-21 ಎ/ಗುಂ ಜಮೀನನ್ನು ಸಾರ್ವಜನಿಕ 
ಉಪಯೋಗಕ್ಕೆ ಕಾಯ್ದಿರಿಸಲು ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ 
ಇರುವುದಿಲ್ಲ. ಆದುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ರ ಕಲಂ 68 (1) ರ ರೀತ್ಯಾ 
ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಸ.ನಂ.154 
ಜಮೀನಿನಲ್ಲಿ 0-21 ಎ/ಗುಂ. ಜಮೀನನ್ನು ಸಾರ್ವಜನಿಕ ಉಪಯೋಗಕ್ಕೆ ಕಾಯ್ದಿರಿಸುವ ಉದ್ದೇಶದಿಂದ ಹಾಗೂ 
ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೀನಿನ ಮೇಲೆ ಸಾರ್ವಜನಿಕರ ಹಕ್ಕು 
ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತವೆ. 

2) ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ 
ಉಳ್ಳವರು ಅಂದರೆ ಸರ್ಕಾರಿ ತುರು ಮುಂದೆ ಜಾಗ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ವಿಲೇವಾರಿ 
ಮಾಡಿರುವುದರಿಂದ ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ ಒಳಗಾಗಿ 
ಲಿಖಿತ ಮೂಲಕ ಆನೇಕಲ್‌ ತಾಲ್ಲೂಕು ತಹಶೀಲ್ದಾರ್‌ ರವರಿಗೆ ತಲುಪುವಂತೆ ಕಳಿಸುವುದು ನಿಗದಿತ 
ವೇಳೆಯನ್ನು ಮೀರಿ ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಅಲ್ಲದೆ ನಿಗದಿತ 
ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ ಸರ್ಕಾರಿ ತುರು ಮುಂದೆ ಜಾಗ ಜಮೀನಿನ 0-21 
ಎ/ಗುಂ ಜಮೀನನ್ನು ಸಾರ್ವಜನಿಕವಾಗಿ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 
ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 


ಷೆಡ್ಯೂಲ್‌ 
ಜಿಲ್ಲೆ: ಬೆ೦ಗಳೂರು ತಾಲ್ಲೂಕು : ಆನೇಕಲ್‌ ಗ್ರಾಮ : ಹಂದೇನಹಳ್ಳಿ 
ಸ.ನಂ.- 154 ವಿಸ್ಮೀರ್ಣ : 0-21 ವರ್ಗೀಕರಣ : ತುರು ಮುಂದೆ ಜಾಗ 
ಪೂರ್ವಕ್ಕೆ: ಸ.ನಂ- 153.156 ಪಶ್ಚಿಮಕ್ಕೆ: ಸ.ನಂ. ಕೆರೆ 
ಉತ್ತರಕ್ಕೆ: ಸ.ನಂ. 155 ಮತ್ತು ಕೆರೆ ದಕ್ಷಿಣಕ್ಕೆ: ಸ.ನಂ. 152 


ತಹಶೀಲ್ದಾರ್‌, 
ಪಿ.ಆರ್‌. 346 ಆನೇಕಲ್‌ ತಾಲ್ಲೂಕು, ಆನೇಕಲ್‌. 


